( ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 347(363) 
ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು ಶ್ರೀ ಕೆ.ಟಿ ಶ್ರೀಕಂಠೇಗೌಡ (ಪದವೀಧರರ ಕ್ಷೇತ್ರ) 
ಉತ್ತರಿಸುವ ದಿನಾಂಕ 18-02-2022 


ಉತ್ತರಿಸುವವರು ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು. 
ಸ್‌ 
ಕ್ರ. 
ಪ್ರಶ್ನೆಗಳು ಉತ್ತರ 
§ 
ನಿ೦ಿ. 
(ಅ) | ರಾಜ್ಯದ ಜಿಲ್ಲಾ ಮತ್ತು ತಾಲ್ಲೂಕು | ಬಂದಿರುತ್ತದೆ. * 


ಮುಕ್ತಾಯ (ಚುನಾಯಿತ) ವಾಗಿರುವುದು 


ಸರ್ಕಾರದ ಗಮನಕ್ಕೆ ಬಂದಿದೆಯೇ; 

(ಆ) | ಇವರ ಅವಧಿ ಮುಗಿದು 8 ತಿಂಗಳಾದರೂ | ಸರ್ಕಾರದ ಅಧಿಸೂಚೆನೆ ಸಂಖ್ಯೆ:ಸಂವ್ಯಶಾಇ 37 ಶಾಸನ 2021 
ಚುನಾವಣೆಗಳು ನಡೆಯದೆ ಇರುವುದಕ್ಕೆ | ದಿನಾಂಕ:18-09-2021ರಂತೆ ಕರ್ನಾಟಕ ಗ್ರಾಮ್‌ ಸ್ವರಾಜ್‌ ಮತ್ತು 
ಕಾರಣವೇನು; ಪಂಚಾಯತ್‌ ರಾಜ್‌ ಅಧಿನಿಯಮ 1993ಕ್ಕೆ ತಿದ್ದುಪಡಿ ತರಲಾಗಿದ್ದು, 

ಅದರಂತೆ ಕರ್ನಾಟಕ ಪಂಚಾಯತ್‌ ರಾಜ್‌ ಸೀಮಾ ನಿರ್ಣಯ ಆಯೋಗವನ್ನು 
ರಚಿಸಲಾಗಿದೆ ಮತ್ತು ಆಯೋಗದ ಅಧ್ಯಕ್ಷರು ಹಾಗೂ ಸದಸ್ಯರುಗಳನ್ನು 
” ನೇಮಿಸಲಾಗಿದ್ದು, ಆಯ್ಕೆಯಾಗಬೇಕಾಗಿರುವ ಸದಸ್ಯರ ಸಂಖ್ಯೆ ಮತ್ತು 
| ಕ್ಷೇತ್ರಗಳ ಸೀಮಾ ನಿರ್ಣಯವನ್ನು ಗುರುತಿಸುವ ಪ್ರಕ್ರಿಯೆಯನ್ನು 
ಕೈಗೊಂಡಿರುತ್ತದೆ. ಸದರಿ ಆಯೋಗ ಶಿಫಾರಸ್ಸನ್ನು ಸಲ್ಲಿಸಿದ ನಂತರ 
ಚುನಾವಣೆಗಳನ್ನು ನಡೆಸಲು ಕ್ರಮಕ್ಕೆ ಗೊಳ್ಳಲಾಗುವುದು. 
(ಇ) | ಜಿಲ್ಲಾ ಹಾಗೂ ತಾಲ್ಲೂಕು ಪಂಚಾಯತ್‌ಗಳ 


ಗಡಿ ನಿರ್ಧಾರ ಮಾಡಲು ರಚಿಸಿರುವ ಸಮಿತಿ 


ವರದಿಯನ್ನು ಸಲ್ಲಿಸಿರುವುದಿಲ್ಲ. 


ಕ 


ಕರ್ನಾಟಕ ಪಂಚಾಯತ್‌ ರಾಜ್‌ ಸೀಮಾ ನಿರ್ಣಯ ಆಯೋಗವು ಕ್ಷೇತ್ರಗಳ 
ಸೀಮಾ - ನಿರ್ಣಯ ಹಾಗೂ ಆಯ್ಕೆಯಾಗಬೇಕಾದ ಸದಸ್ಯರುಗಳ 
ಸಂಖ್ಯೆಯನ್ನು ನಿರ್ಧರಿಸುವ ಬಗ್ಗೆ ಪ್ರಕ್ರಿಯೆಯನ್ನು ಪ್ರಾರಂಭಿಸಿರುತ್ತದೆ. 
ಆಯೋಗವು: ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ ನಂತರ ತಾಲ್ಲೂಕು 
ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತಿಗಳ ಚುನಾವಣೆ ನಡೆಸಲು 


ಕ್ರಮವಹಿಸಲಾಗುತ್ತದೆ. 


ಸಂಖ್ಯೆ: ಗ್ರಾಅಪಂರಾ 73 ಜಿಪಸ 2022 


